ಇ) 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


«i 


ಪ್ರಶ್ನೆ 
ಗದಗ ಜಿಲ್ಲೆಯ ನರೇಗಲ್‌ ಪಟ್ಟಣ 
ಪಂಚಾಯತಿಯ ದ್ಯಾಂಪೂರ ಹತ್ತಿರ 
ಪ್ರಧಾನಮಂತ್ರಿ ಅವಾಸ್‌ 
ಯೋಜನೆಯಡಿ ಎಷ್ಟು ಮನೆಗಳನ್ನು 
ನಿರ್ಮಿಸಿ ವಿತರಿಸಲು ಯೋಜನೆಯನ್ನು 
ರೂಪಿಸಿದೆ, ಈ ಯೋಜನೆಗೆ ಎಷ್ಟು 
ಭೂಮಿಯನ್ನು ಯಾವಾಗ 
ಖರೀದಿಸಲಾಗಿದೆ; (ವಿವರ ನೀಡುವುದು) 
ಪ್ರಧಾನ ಮಂತ್ರಿ ಅವಾಸ್‌ ಯೋಜನೆಗೆ 
ಕ್ರಿಯಾ ಯೋಜನೆಯನ್ನು 
ತಯಾರಿಸಲಾಗಿದೆಯೆ; ಇದರಲ್ಲಿ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರದ ಪಾಲು ಎಷ್ಟು 


ಈ ಯೋಜನೆಯಡಿ ಈಗಾಗಲೇ ಎಷ್ಟು 

ಮನೆಗಳನ್ನು ನಿರ್ಮಿಸಲಾಗಿದೆ ಮತ್ತು 
ಳಿದ ಮನೆಗಳನ್ನು ಯಾವಾಗ 

ನಿರ್ಮಿಸಿ ಪೂರ್ಣಗೊಳಿಸಲಾಗುವುದು; 


ಕರ್ನಾಟಕ ವಿಧಾನ ಪರಿಷತು 


812 
ಶ್ರೀ ಎಸ್‌.ವ್ದಿ ಸಂಕನೂರ (ಪದವೀಧರರ ಕ್ಷೇತ್ರ) 


26/0712019 
ಮಾನ್ಯ ವಸತಿ ಸಚಿವರು 


ಗದಗ ಜಿಲ್ಲೆಯ ನರೇಗಲ್‌ ಪಟ್ಟಣ ಪಂಚಾಯತಿಯ 
ದ್ಯಾಂಪೂರ ಹತ್ತಿರ ಪ್ರಧಾನಮಂತ್ರಿ ಅವಾಸ್‌ 
ಯೋಜನೆಯಡಿ 1424 ಮನೆಗಳನ್ನು 6*1 ಮಾದರಿಯಲ್ಲಿ 
ರೂ.85.08 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಿ 
ಫಲಾನುಭವಿಗಳಿಗೆ ವಿತರಿಸಲು ಯೋಜನೆಯನ್ನು 
ರೂಪಿಸಿದೆ, | 
ಈ ಯೋಜನೆಗೆ 39ಎ-23ಗುಂಟೆ ಭೂಮಿಯನ್ನು 
ಸನ್‌ 2012-13 ನೇ ಸಾಲಿನಲ್ಲಿ ಖರೀದಿಸಲಾಗಿದೆ. 
ಪ್ರಧಾನ ಮಂತ್ರಿ ಅವಾಸ್‌ ಯೋಜನೆಯಡಿ 1424 | 
ಮನೆಗಳ ನಿರ್ಮಾಣಕ್ಕಾಗಿ ರೂ.8.08 ಕೋಟಿ 
ಅಂದಾಜು ವೆಚ್ಚದಲ್ಲಿ ಡಿ.ಪಿ.ಆರ್‌ (ಕ್ರಿಯಾ ಯೋಜನೆ) 
ಯನ್ನು ತಯಾರಿಸಲಾಗಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರದ 
ಪಾಲು ರೂ.21.36 ಕೋಟಿ ಮತ್ತು ರಾಜ್ಯ ಸರ್ಕಾರದ 
ಪಾಲು ರೂ.20.38 ಕೋಟಿಗಳಾಗಿದೆ. 


ಪ್ರತಿ ಘಟಕದ ವೆಚ್ಚದಲ್ಲಿ ಕೇಂದ್ರದ ಪಾಲು ರೂ.15 ಲಕ್ಷ 
ಹಾಗೂ ರಾಜ್ಯದ ಪಾಲು ಸಾಮಾನ್ಯ ವರ್ಗದವರಿಗೆ ರೂ. 
120 ಲಕ್ಷ 80/87 ವರ್ಗದವರಿಗೆ ರೂ. 2.00 
ಲಕ್ಷಗಳಾಗಿವೆ. 

ಈ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಲು ಟೆಂಡರ 
ಕರೆಯುವ ಹಂತದಲ್ಲಿದೆ. 


ಈ ವಸತಿ ಯೋಜನೆಯಡಿ 
ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗಿದೆಯೆ; ಮತ್ತು ಸಂಬಂಧಪಟ್ಟ. 
ಫಲಾನುಭವಿಗಳಿಗೆ ಹಕ್ಕು ಪತ್ರ 


ವಿತರಿಸಲಾಗಿದೆಯೇ? (ಸಂಪೂರ್ಣ 
ವಿವರ ನೀಡುವುದು) 


ಈ ವಸತಿ ಯೋಜನೆಯಡಿ ಫಲಾನುಭವಿಗಳನ್ನು ಆಯ್ಕೆ, 
ಮಾಡಲಾಗಿದ್ದು ಮನೆಗಳ ನಿರ್ಮಾಣ ಕಾಮಗಾರಿ 
ಪೂರ್ಣಗೊಂಡ ನಂತರ ಹಂಚಿಕೆ ಪತ್ರ ನೀಡಲು 
ಕ್ರಮವಹಿಸಲಾಗುವುದು. 


ವಇ 57 ಹೆಚ್‌ಎಫ್‌ಎ 2019 


ಗ 
(ಸೋಮಣ್ಣ ವಿ.) 


ವಸತಿ ಸಚಿವರು 


